ಕರ್ನಾಟಕ ವಿಧಾನ ಪರಿಷತ್‌ 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 723 
02. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ. ಕೆ ಗೋವಿಂದರಾಜ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
03. ಉತ್ತರಿಸುವ ದಿನಾಂಕ : 12-03-2020 

04. ಉತ್ತರಿಸುವ ಸಚಿವರು ಫಿ ಮಾನ್ಯ ಗೃಹ ಸಚಿವರು 

[ಸರ ಪಕ್ನ ತ್ತರ 
ಅ'|ಕಳದ್‌`'ಮೂರು`" ವರ್ಷಗಳ ನನದ ಚಿಂಗಳೂರ ಸಗರ ಪೊಲೀಸ್‌ `` ಆಯುಕರ 
ಬೆಂಗಳೂರು ನಗರದಲ್ಲಿ ಪತ್ತೆಯಾದ ಮಾದಕ | ಕಛೇರಿಯ ವ್ಯಾಪ್ತಿಯಲ್ಲಿ ಕಳೆದ ಮೂರು 
ವಸ್ತು ಪ್ರಕರಣಗಳು ಎಷ್ಟು (ವರ್ಷವಾರು, | ವರ್ಷಗಳಲ್ಲಿ ಎನ್‌ಡಿಪಿಎಸ್‌ ಕಾಯ್ದೆ 1985 
ಪೊಲೀಸ್‌ ಠಾಣಾವಾರು ಮಾಹಿತಿ | (Narcotic Drugs and Psychotropic 
ಒತಗಿಸುವುದಸ) Substances Act 1985) ರಡಿಯಲ್ಲಿ 
ವರದಿಯಾದ ಪ್ರಕರಣಗಳ ಠಾಣಾವಾರು 


ಮಾಹಿತಿಯನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 


ಆ Le ಮಾದಕ ವಸ್ತುಗಳು 


ಯಾವುವು; (ಪ್ರಮಾಣ, ವರ್ಷವಾರು 


ಮಾಹಿತಿ ಒದಗಿಸುವುದು) 


ವಶಪಡನಸಿಕೊಳ್ಳರಾದ ಮಾದಕ 'ವಸ್ತುಗಳ ಪ್ರಮಾಣದ 
ವರ್ಷವಾರು ಮಾಹಿತಿಯನ್ನು ಅನುಬಂಧ-2 ರಲ್ಲಿ 
ಒವಗಿಸಿದೆ. 


ಇ 


ಮಾಡ ವಸ್ತುಗಳನ್ನು ಸರಬರಾಜು ಮಾಡಿ 
ಸಾಮಾಜಿಕ ಸ್ಪಾಸ್ತ ಷೈ ಧಕ್ಕೆ ತರುತ್ತಿರುವ 
ವ್ಯಕ್ತಿಗಳ ವಿರುದ್ಧ ಇದುವರೆವಿಗೆ ಕೈಗೊಂಡ 
ಕ್ರಮಗಳು ಏನು; (ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


ಮಾರ್‌ ವಸ್ತುಗಗ ಪಕರಣದಲ್ಲಿ `ಆರೋಪಿಗಳನ್ನು' 
ದಸಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ 
ಹಾಜರುಪಡಿಸಿ ಆರೋಪಿಗಳ ವಿರುದ್ಧ ಮಾನ್ಯ 
ನ್ಯಾಯಾಲಯಕ್ಕೆ ದೊಷಾರೋಪಣ ಪಟ್ಟಿಯನ್ನು 
ಸಲ್ಲಿಸಿದ್ದು, ಪ್ರಕರಣಗಳು ಮಾನ್ಯ ನ್ಯಾಯಾಲಯದಲ್ಲಿ 
ವಿಚಾರಣೆಯಲ್ಲಿರುತ್ತವೆ. 


ಮಾಡಕ ವಸ್ತುಗಳ ಸೇವನೆಯ 
ದುಷ್ನರಿಣಾಮದ ಕುರಿತಾಗಿ ವಿದ್ಯಾರ್ಥಿಗಳು 
ಹಾಗೂ ಯುವಜನತೆಗೆ ಅರಿವು 
ಮೂಡಿಸುವಲ್ಲಿ ಸರ್ಕಾರ ಮತ್ತು ವಿವಿಧ 
ಇಲಾಖೆಗಳು ಕೈಗೊಂಡಿರುವ ಕ್ರಮಗಳೇನು 
ಮತ್ತು ಫಲಶೃತಿ ಏನು? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಹಾರ್‌ ನಸ ಸನದ ಮಷ್ಟರಣಾವರ' 
ಕುರಿತಾಗಿ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ 
ಅರಿವು ಮೂಡಿಸಲು ಇಲಾಖೆಯ ವತಿಯಿಂದ 
ತೆಗೆದುಕೊಂಡಿರುವ ಕ್ರಮಗಳ ಮಾಹಿತಿಯನ್ನು 


ph] 


ಅನುಬಂಧ-3ರಲ್ಲಿ ಒದಗಿಸಿದೆ. 


ಸಂಖ್ಯೆ: ಒಇ 03 ಪಿಎನ್‌ಡಿ 2020 


(ಬಸವರಾಜ ಬಿೋವ್‌ಯಿ) 
ಗೃಹ ಸಚಿವರು 


ಅನುಬಂಧ-1: 
ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಎನ್‌ಡಿಪಿಎಸ್‌ ಕಾಯ್ದೆ 1985 ರಡಿಯಲ್ಲಿ 
ದಾಖಲಾದ ಪ್ರಕರಣಗಳ ಶಠಾಣಾವಾರು ವಿವರ: 


SLNo PS Name 2017 | 2018 | 2019 | 2020 
1. Adugodi PS 

Airport PS 

Amruthahally PS 

Annapoorneshwari Nagar PS 

| Ashoknagar PS 

Bagalagunte PS 

Bagalur PS 

Banashankari PS 

Banasawadi PS 

Bandepalya PS 

Basavanagudi PS 

Basaveshwara Nagar PS 

Baguru PS | 

Bellanduru PS 

Bharathi Nagar PS 

BIALPS 

Bommanahalli PS 

Byadrahalli PS 

19. | Byappanahalli PS 

20. | Byatarayanapura PS 

21. | Chamrajpet PS 

22. | Chandra Layout PS 

23. | Channammanakere Achu kattu PS 

24. | Chikkajala PS 

25. [City Market PS 

26. | Commercial Street PS 

27. | Cottonpet PS 

28. | Cubbon Park PS 

29. | Devanahalli PS 

30. | Devarajeevanahalli PS 

31. | Electronic City PS 

32. | Girinagar PS 


| Om 
[= 


©] Oj) 


sl 


oan |W N 


—_— 
fo 


mm 
es 


— 
ಈ 


A 
ಘಾ 


AR 
‘n 


p 
m 


AR 


J 
9 


| 


ಮ 


ಟು 
(0 
RE 


[ee 
|= |— | NM|N/N/=/=|NO]O| HN] NY] HY] J = =| Lu A ol wl 00 Al pl—-l al —/| nw 


SH SSS SS - SSS S SA - -— Sc - poco Sn 


ONAN NM|Y MN =| NM NM NIN NOS YW (M&W 
— 
SS) 


-2- 


| SLno PS Name 2017 | 2018 | 2019 | 2020 
| 331 [HAL. PS ¥ 4] 11 I 
34. | Halasur PS 2 2| 30 1| 
35. | Halasurgate PS 4 0 1 0 
36. | Hanumanthanagar PS 1 0 2 0 
37. | Hebbal PS ್‌ 17 47 0] 
38. | Hennur PS 9 9| 41 2 

39. | High Grounds PS 0 I ] | 

| 40. | HSR Layout Ps 8 6 $ I 
| 41. | Hulimavu PS 5 3 6 p) 
42. | Indiranagar PS 3 ಹ) 12 5 
43. | J.C. Nagar PS 0| 2 ಾ; 0 
44. | Jagajeevanram Nagar PS 2 2 0 0 | 
45. | Jalahalli PS 1 0 3 0 
46. | Jayanagar PS R) 1 5 0 
47. Jayaprakash Nagar Ps 1 1 1 0 
48. | Jeevan Bheemanagr PS 1 0| 48 3 
49. | Inanabharathi PS § 3 3 1 0 

| 0. | KR. Puram PS 21 8] 25 4 
51. | Kadugodi PS 3 3 477 8 
52. | Kadugondana Halli PS 6 2) 4 3 
53. | Kalsipalya PS 2 3 3 0 
54. | Kamakshipalya PS § 1 AN 
55, | Kempapura Agrahara PS 2 4|) 5 1 
56. | Kempegowda Nagar PS 0 oN 0 

57. | Kengeri PS 3 3 I | 
58. | Kodigehalli PS oo 2 0 3190 
59. | Konanakunte PS 1 4] 71 
60. | Koramangala PS 8 si | 
61. | Kothanur PS 14 6 4 0 
62. | Kumaraswamy Layout PS 3 1 7 1 
63. | Madivala PS 6| 3| 17 3] 
64. | Magadi Road PS 0) 0 1 0 
65. | Mahadevapura PS 4) 5] 13 ] 


SLno PS Name 2017 | 2018 | 2019 | 2020 
66. Mahalakshipuram PS 1 2 3 0 
67. Malleshwaram PS 0 1 3 0 
68. | Marathahalli PS AU 
69. Mico Layout PS 7 6 7 0 
70. Nandini Layout PS 1 2 7 0 
71. Parappana Agrahara 22 7 8 0 
72. Peenya PS 2 0 4 1 
73. Pulakeshinagar PS 6 3 25 | 
74. | Puttenahalli PS 0 27 41 0 
75. R.M.C Yard PS 5 8 7 1 
76. R.T Nagar 4 10 5 0 
77. Rajagopal Nagar PS 4 1 4 0 

78. | Rajajinagar PS 1 0 5 2 
79. Rajarajeshwari Nagar PS 3 0 4 0 
80. | Ramamurthy Nagar PS 10 s/) 18 2 
$1. S.J. Park PS 0 1 ಠಿ 0 | 
82. Sadashivanagar PS 0 2 | 0 
83. Sampangiramanagar PS 1 0 2] 1 
84. | Sampigehalli PS 0 4 0 ] 
85. Sanjaynagar PS 1 2 4 0 | 
86. Seshadripuram PS 0 1 0 0 
87. Shivajinagar PS 1 1 15 0 
88. | Siddapura PS 1 1 3 1| 
89. Soladevanahalli PS 8 4 5 0 
90. Srirampura PS 2 3 7 0] 
9]. Subramanyanagar PS 0 0 2 1 
92. Subramanyapura PS 2 1 3 0 
93. | Suddagunte Palya PS 6 13 49 33 
94, Thalaghattapura PS 1 4 4 0 
95, Thilaknagar PS kl 3 6 1 
96. Upparpet PS 1 3 0 0 
97. Varthur PS 3 2 6 1 
98. Vidyaranyapura PS 1 2 2 0 
99. Vijayanagar PS 0 I 1] 0 
100. | Vishwesharapuram PS 2 1 0 0 


-4- 


Slno PS Name 2017 | 2018 12019 [2020 
101. | Viveknagar PS 3 1 4 0 
102. | Vyalikaval PS CT 7 ST 
103. | Whitefield PS 5 3 5 0 

| 104. Wilsongarden PS | 0 0 1 0 
105. | Yelahanka New Town PS 1 1 3 1 

106. | Yelahanka PS 13 3 3 0 

107. | Yeshwanthapura PS 6 2 2 4 
Total | 355| 286| 767| 130 


ANNEXURE-2 


STATEMENT SHOWING THE TYPES OF DRUGS SEIZED FOR THE YEARS 2017 TO 2020 (29-02-20) 


SL NO| NAME OF 2017 2018 2019 2020 
THE 
DRUGS 
NO. OF | QTY. OF | No. Of Persons | NO. | QTY. OF | No. Of Persons | NO. QTY. |No. Of Persons| NO. | QTY. | No. Of Persons 
CASES | DRUGS Arrested OF | DRUGS Arrested OF OF Arrested OF OF Arrested 
SEIZED CASE| SEIZED CASE | DRUGS CASE| DRUGS 
(in KGs) S (in KGs) § SEIZED S [SEIZED 
(in KGs) (in 
— oo | KG) | | 
Foreign India |Foreign India| Foreig India | Foreig 
ns ers ns ers ns ners ns ners 
1 |\GANJA 245| 759.838) 421 13} 728| 1047.41] 1193 7) 123| 125.763, 226 0 
5 
2 |BROWN 1 p 0.766 4 0 1 0.038 0 2 | 0.027 2 0 
SUGAR 
3 JOPIUM 3 0.332 3 0 3 1.249 3 0 p) 3.683 6 0 0 0! 0 0 
[4 HEROIN 3 0.228 6 0 6 0.299 11 0 3 0.097 9 0 0 0 0 0 
5 JHASHISH 1 6.561 2 0 p 0.330 3 1 0 
6 {CHARAS 4 4.254 


COCAINE 


8 |Ephidrin 1 1.000 
9 I|MDMA, 10 0.233 
MDS 
Powder & 


Capsules 


[Ne 


ಪಿ 


SL | NAME OF 2017 2018 2019 2020 
NO THE He A ಮ ———— 
DRUGS NO. |QTY. OF No. Of NO. |QTY. OF No. Of NO QTY. No. Of NO. | QTY. No. Of 
OF | DRUGS Persons OF | DRUGS Persons OF OF Persons OF OF Persons 
CAS | SEIZED Arrested CAS | SEIZED Arrested CAS | DRUGS| Arrested CAS |DRUGS| Arrested 
ES | (in KGs) [India | Foreign | ES |(in KGs) | India |Foreign| ES |SEIZED |India | Foreig | ES | SEIZE | India | Foreig 
ns ers ns ers (in ns ners D ns ners 
KGs) (in 
Ie, KGs) | | 
7 [Ketamin 0 00080 0 00 0000 00 00 00 
ee 
12 J|Ampetamine | 2 0.311] 1 1) 0 0 0 0 0 0 0 0 0 0 0 0 
14 |Yaba, 1 1138 310 2 12579 2 0 4 11539 12 0 1 500 0 1 
Restyl,Anxit Tablets Tablets Tablets Tablets 
& Nitrosun 
Tablets 
15 {LSD Paper 0 1297 0 0 0 291 0 0 0 155 Papers 0 0 0 0 0 
Papers Papers | 
TOTAL | 357| 569.516 | 538 103 286 | 765.359 | 454 44 768 |1053.188| 1229| 31 130 |130.656| 235 3 
ln 


ಅನುಬಂಧ-3: 


ಮಾದಕ ವಸ್ತುಗಳ ಸೇವನೆಯ ದುಷ್ತರಿಣಾಮದ ಕುರಿತಾಗಿ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಅರಿವು 
ಮೂಡಿಸಲು ಇಲಾಖೆಯ ವತಿಯಿಂದ ತೆಗೆದುಕೊಂಡಿರುವ ಕ್ರಮಗಳು. 


1. ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ & ಮಾರಾಟ ತಡೆಗಟ್ಟಲು ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ 
ಕುರಿತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮಾದಕ ವಸ್ತುಗಳ 
ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ರಹಸ್ಯ ಮಾಹಿತಿಯನ್ನು 1908 (ಟೋಲ್‌ ಫ್ರೀ) ಗೆ ಕರೆ 
ಮಾಡಿ ಮಾಹಿತಿ ನೀಡುವಂತೆ ಕೋರಲಾಗಿರುತ್ತದೆ. 


2. ಶಾಲಾ ಕಾಲೇಜುಗಳು, ವಿದೇಶಿಯರು ವಾಸಿಸುತ್ತಿರುವ ಪ್ರದೇಶಗಳು ಮತ್ತು ಕೊಳಚೆ ಪ್ರದೇಶಗಳಲ್ಲಿ ಸಾರ್ವಜನಿಕ 
"ಪಚ ಮೆರವಣಿಗೆಗಳನ್ನು ನಡೆಸುವುದರ ಮೂಲಕ ವ್ಯಾಪಕ ಪ್ರಚಾರ ಕೈಗೊಳ್ಳಲು ಹಾಗೂ ಸಾರ್ವಜನಿಕರಲ್ಲಿ 
ಮಾದಕ ವಸ್ತುಗಳ ಸೇವನೆ ವಿರುದ್ದ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾದಕ 
ಡವ್ಯದ ಸೇವನೆಯಿಂದ ಆಗುವ ದುಷ್ನರಿಣಾಮಗಳ ಬಗ್ಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶಾಲಾ- 
ಕಾಲೇಜುಗಳಲ್ಲಿ ಡ್ರಗ್‌ ಅವೇರ್‌ನೆಸ್‌ ಪ್ರೋಗ್ರಾಮ್‌ ಅನ್ನು ನಡೆಸಿ, ವಿದ್ಮಾರ್ಥಿಗಳಲ್ಲಿ ಅರಿವು ಮೂಡಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ ಹಾಗೂ ಠಾಣಾ ಸರಹದ್ದಿನ ಬೀಟ್‌ ಮತ್ತು ಸಬ್‌-ಬೀಟ್‌ಗಳಲ್ಲಿ ಆಗ್ನಿಂದಾಗ್ಗೆ ಸಭೆಯನ್ನು 
ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 

3. ಶಾಲಾ ಕಾಲೇಜುಗಳಿಗೆ ಬೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ 
ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸದ ಮೂಲಕ ವಿವರವಾಗಿ ತಿಳುವಳಿಕೆ ನೀಡಲಾಗುತ್ತಿದೆ. 


4. ಶಾಲಾ ಕಾಲೇಜುಗಳ ಹತ್ತಿರ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್‌ ಮತ್ತು ತಂಬಾಕು ಪದಾರ್ಥಗಳನ್ನು 
ಮಾರಾಟ ಮಾಡುತ್ತಿರುವ ಹಾಗೂ ಅಲ್ಲಿಯೇ ಸಾರ್ವಜನಿಕವಾಗಿ ಸಿಗರೇಟ್‌ ಸೇವನೆ ಮಾಡುವವರ ವಿರುದ್ಧ 
ದಂಡವನ್ನು ವಿಧಿಸುವುದರ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದನ್ನು ತಡೆಗಟ್ಟುವುದು 
ಮತ್ತು ಜಾಗೃತಿ ಮೂಡಿಸುವುದರ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸೂಚಿಸಲಾಗಿದೆ. 


5. ವಿದೇಶಿಯರು ವಿಶೇಷವಾಗಿ ನೈಜೀರಿಯನ್ಸ್‌ ಪ್ರಜೆಗಳು ಮಾದಕ ವಸ್ತುಗಳ ಮಾರಾಟ/ಸೇವನೆಯ ಪ್ರಕರಣಗಳಲ್ಲಿ 
ಆರೋಪಿಗಳಿಗೆ ಯಾವ ಮೂಲಗಳಿಂದ ಮಾದಕ ವಸ್ತುಗಳ ಸರಬರಾಜಾಗುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿ 
ಸಂಗ್ರಹಿಸಲು ಸೂಚಿಸಲಾಗಿದ್ದು, ಇಂತಹ ಕೃತ್ಯಗಳಲ್ಲಿ ತೊಡಗಿರುವ ವಿದೇಶಿಯರನ್ನು ದಸ್ಸಿಗಿರಿ ಮಾಡಿ ಅವರುಗಳ 
ಪಾಸ್‌ಪೋರ್ಟ್‌ಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. ವಿದೇಶಿಯರು 
ವಾಸದ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಪೊಲೀಸ್‌ ಠಾಣೆಗಳಿಗೆ ಒದಗಿಸುವಂತೆ ಈಗಾಗಲೇ 
ಸೂತ್ತೋಲೆಗಳನ್ನು ಹೊರಡಿಸಲಾಗಿದೆ. ವಿಶೇಷ ಕಾರ್ಯಚರಣೆಗಳನ್ನು ನಡೆಸಿ ಇಂತಹ ಕೃತ್ಯವೆಸಗುವಂತಹವರ 
ವಿರುದ್ಧ ಕಠಿಣ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 

6. ಈ ಸಂಬಂಧ ಸಾಮಾಜಿಕ ಜಾಲತಾಣಗಳ ಮೂಲಕ ಈಗಾಗಲೇ ಸದರಿ ಮಾಹಿತಿಯನ್ನು ಪ್ರಜಾರ 
ಮಾಡಲಾಗಿರುತ್ತದೆ. ಜಾಹಿರಾತು ಫಲಕ, ಬ್ಯಾನರ್ಸ್‌ ಮತ್ತು ಸಿಕ್ಕರ್‌ಗಳನ್ನು ಮುದ್ರಣ ಮಾಡಿಸಿ ಎಲ್ಲಾ ವಿಭಾಗೀಯ 
ಉಪ ಪೊಲೀಸ್‌ ಆಯುಕ್ತರುಗಳಿಗೆ, ಈ ಸಂಬಂಧ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ 


La) gd 


ಭಿತ್ತರಿಸಿ ಅರಿವು ಮೂಡಿಸುವ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ. 


7. 


a 


ಪೊಲೀಸ್‌ ಇಲಾಖೆಯಲ್ಲದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಇತರೆ ಇಲಾಖೆಗಳಿಗೂ ಸಹ ಜಾಹಿರಾತು ಫಲಕ, ಬ್ಯಾನರ್ಸ್‌ ಮತ್ತು 
ಸಿಕ್ಕರ್‌ಗಳನ್ನು ನೀಡಿ ಈ ಸಂಬಂಧ ಅರಿವು ಮೂಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ. ಹೀಗೆ 
ಮುದಿಸಲಾಗಿರುವ ಜಾಹಿರಾತು ಫಲಕ, ಬ್ಯಾನರ್ಸ್‌ ಮತ್ತು ಸ್ಪಿಕ್ಕರ್‌ಗಳನ್ನು ಪತ್ರಿಕಾ ಗೋಷ್ಠಿ ನಡೆಸಿ ಬಿಡುಗಡೆ 
ಮಾಡಲಾಗಿದೆ ಹಾಗೂ ದಿನ ಪತ್ರಿಕೆಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಜಾಹಿರಾತು ನೀಡಲಾಗಿದೆ. 


ಮಾದಕ ವಸ್ತುಗಳ ಮಾರಾಟಜಾಲವನ್ನು ನಿಯಂತ್ರಿಸಲು ಬೆಂಗಳೂರು ನಗರದ ಪೊಲೀಸ್‌ ಠಾಣಾ 
ವ್ಯಾಪ್ತಿಯಲ್ಲಿ ಮಾದಕದ್ರವ್ಯ ವಹಿವಾಟನ್ನು ತಡೆಗಟ್ಟಲು ನಗರದ ಎಲ್ಲಾ ಪೊಲೀಸ್‌ ಠಾಣೆಗಳಿಗೆ ಸುತ್ತೋಲೆಗಳನ್ನು 
ಕಳುಹಿಸಲಾಗಿದೆ. 


ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು ಮಾರಾಟತಡೆಗಟ್ಟುವ ಸಲುವಾಗಿ, ಠಾಣಾ ಮಟ್ಟದಲ್ಲಿ ಗೌಪ್ಯ 
ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ಮಾದಕದ್ರವ್ಯ (ಡ್ರಗ್ಸ್‌) ಹಾವಳಿಯನ್ನು ತಡೆಗಟ್ಟಲು ಸೂಕ್ತ ನಿಗಾವಹಿಸಿ 
ಮಾದಕ ದ್ರವ್ಯಗಳ ಮಾರಾಟ ಮತ್ತೆ ಸೇವಿಸುವವರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿರುತ್ತದೆ. ಈ ಬಗ್ಗೆ 
ಬಾತ್ಸಿದಾರರಿಗೂ ಸಹ ಮಾಹಿತಿಯನ್ನು ನೀಡುವಂತೆ ಸೂಚಿಸಿರುತ್ತದೆ. ಅಧಿಕಾರಿ ಸಿಬ್ಬಂದಿಗಳಿಗೆ ಮಾದಕದ್ರವ್ಯ 
(ಡ್ರೆಗಗಳ ಮಾರಾಟ ಮತ್ತು ಸೇವಿಸುವವರ ಬಗ್ಗೆ ಮಾಹಿತಿ ಸಂಗಹಿಸುವಂತೆ, ತಲೆಮರೆಸಿಕೊಂಡಿರುವ 
ಆರೋಪಿಗಳನ್ನು ಪತ್ತೆಹಚ್ಚಲು ಸೂಕ್ತ ತಿಳುವಳಿಕೆ ನೀಡಲಾಗಿದೆ. 


. ಎನ್‌.ಡಿ.ಪಿ.ಎಸ್‌ ಕಾಯ್ದೆ ಅಡಿಯಲ್ಲಿ ದಾಖಲಾದ ಎಲ್ಲಾ ಆರೋಪಿಗಳಿಗೆ ಎಂ.ಓ.ಬಿ.ಯನ್ನು ತೆರೆಯಲಾಗುತ್ತಿದ್ದು 


ಮತ್ತು ಆರೋಪಿತನ ಪೂರ್ಣ ಮಾಹಿತಿಯನ್ನೊಳೆಗೊಂಡ ತನಿಖಾ ವರದಿಯನ್ನು ಸಂಗಹಿಸಿಡಲಾಗುತ್ತಿದೆ. 


. ಮಾದಕ ವಸ್ತುಗಳ ಮಾರಾಟಜಾಲವನ್ನು ಪತ್ತೆಹಚ್ಚಿ ಅವರ ಮೊಬೈಲ್‌ ಸಿ.ಡಿ.ಆರ್‌. ಅನ್ನು ವಿಶ್ಲೇಷಿಸಿ ಮಾದಕ 


ವಸ್ತುಗಳ ಮಾರಾಟದ ಮೂಲದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕ್ರಮ ಜರುಗಿಸಲಾಗುತ್ತಿದೆ. 


- ಬಾರ್‌ ಮತ್ತು ರೆಸ್ಟೋರೆಂಟ್‌, ಕಾಫಿ-ಡೇ, ಪಬ್‌, ಡಾನ್ಸ್‌ಬಾರ್‌ ಮುಂತಾದ ಯುವಕರು ಹೆಚ್ಚಾಗಿ ಸೇರುವ 


ಸ್ಥಳಗಳು. ಶಾಲಾ ಕಾಲೇಜು ಆವರಣ, ಬಸ್‌ ನಿಲ್ದಾಣ ಹಾಗು ಇನ್ನಿತರೆ ಪ್ರದೇಶಗಳಲ್ಲಿ ಮಾದಕದವ್ಯ 
ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕಾನೂನಿನ ರೀತಿ ಕ್ರಮ 
ಜರುಗಿಸಲಾಗುತ್ತಿದೆ. 


. ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುರುತಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ ಮುಖಾಂತರ ಡಿ- 


ಅಡಿಕ್ಷನ್‌ ಸೆಂಟರ್‌ಗಳಿಗೆ ಸೇರಿಸಲು ಕ್ರಮವಹಿಸಲಾಗುತ್ತಿದೆ. 


. ಠಾಣಾ ಸರಹದ್ದುಗಳಲ್ಲಿ ಹೊಯ್ದಳ, ಚೀತಾ, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಸ್ಥಿನಲ್ಲಿರುವ ಸಮಯದಲ್ಲಿ ಶಾಲಾ, 


ಕಾಲೇಜುಗಳ ಬಳಿ ಸೂಕ್ಷ್ಮವಾಗಿ ಗಮನಿಸಿ ಅಪರಿಚಿತ ವ್ಯಕ್ತಿಗಳ ಮಾಹಿತಿ ಸಂಗ್ರಹಿಸುವಂತೆ ಸೂಚಿಸಲಾಗಿದೆ. 
ಮಾದಕದ್ರವ್ಯ ಪದಾರ್ಥಗಳ ವಹಿವಾಟನ್ನು ತಡೆಗಟ್ಟಲು ಹಾಗು ಪತ್ತೆಮಾಡಲು ಹಾಗೂ ಹದಿಹರೆಯದ ಯುವಕ 
ಮತ್ತು ಯುವಶಿಯರನ್ನು ಇಂತಹ ದುಶ್ನಟಗಳಿಂದ ತಡೆಗಟ್ಟುವ ಸಲುವಾಗಿ ಎಲ್ಲಾ ರೀತಿಯ ಸಾಧ್ಯವಿರುವ 
ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. 


